ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯ : 1259 
ಉತ್ತರಿಸಬೇಕಾದ ದಿನಾಂಕ : 21.12.2018. 
ಸದಸ್ಯರ ಹೆಸರು : ಶ್ರೀ ಐವನ್‌ ಡಿ'ಸೋಜಾ (ನಾಮ ನಿರ್ದೇಶನ 
| ಹೊಂದಿದವರು) 
ಉತ್ತರಿಸುವ ಸಚಿವರು : ಮಾನ್ಯ ಉಪ ಮುಖ್ಯಮಂತ್ರಿಗಳು 
ಕಸ ಪ್ರಶ್ನೆ ಉತ್ತರ 


'ಅ) | ದಕಣ ಕನ್ನಡ ಜಿಲ್ಲೆಯಲ್ಲಿ ಅಂತರರಾಷ್ಟ್ರೀಯ | ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನ ಮಂಗಳಾ 
ಮಟ್ಟಿದ ಕ್ರೀಡಾಂಗಣ ನಿರ್ಮಿಸಲು ಸ್ಥಳವನ್ನು ಕ್ರೀಡಾಂಗಣದಲ್ಲಿ ಅಂತರರಾಷ್ಟ್ರೀಯ ಗುಣಮಟ್ಟಿದ 
ಮೀಸಲಿಡಲಾಗಿದ್ದು ಈ ಬಗ್ಗೆ ಸರ್ಕಾರ ಯಾವ ಸಿಂಥೆಟಿಕ್‌ ಅಥ್ಲೆಟಿಕ್‌ ಟ್ರ್ಯಾಕ್‌ ಅಳವಡಿಸಲಾಗಿದೆ. 
ಕ್ರಮ ಕೈಗೊಳ್ಳಲಾಗಿದೆ; ಪ್ರತ್ಯೇಕವಾಗಿ ಅಂತರರಾಷ್ಟ್ರೀಯ ಮಟ್ಟಿದ ಕ್ರೀಡಾಂಗಣ 

ನಿರ್ಮಿಸುವ ಬಗ್ಗೆ ಇದುವರೆಗೆ ಯುವ ಸಬಲೀಕರಣ 

ಮತ್ತು ಕ್ರೀಡಾ ಇಲಾಖೆಗೆ ಅಗತ್ಯ ನಿವೇಶನ 
ಹೆಸ್ತಾಂತರವಾಗಿರುವುದಿಲ್ಲ. ಈ ಎಲ್ಲಾ ಅಂಶಗಳ 
| ಹಿನ್ನೆಲೆಯಲ್ಲಿ, ಅಂತರರಾಷ್ಟ್ರೀಯ ಮಟ್ಟಿದ 
ಕ್ರೀಡಾಂಗಣವನ್ನು ನಿರ್ಮಿಸುವ ಪ್ರಸ್ತಾವನೆ ಪ್ರಸ್ತುತ 
ಸರ್ಕಾರದ ಮುಂದಿರುವುದಿಲ್ಲ. 


ಆ) ಅಂತರರಾಷ್ಟ್ರೀಯ ಮಟ್ಟಿದಲ್ಲಿ ಕ್ರಿಕೆಟ್‌ನಲ್ಲಿ | ಪ್ರಸ್ತುತ ಇಂತಹ ಯಾವುದೇ ಪ್ರಸ್ತಾವನೆ ಸರ್ಕಾರದ 
ಸ್ಥಾನ ಪಡೆದ ದಕ್ಸಿಣ ಕನ್ನಡ ಜಿಲ್ಲೆಯ | ಮುಂದಿರುವುದಿಲ್ಲ. 2 

ಕೆ.ಎಲ್‌. ರಾಹುಲ್‌ ರವರ ಹೆಸರಿನಲ್ಲಿ ಈ 

ಕ್ರೇಡಾಂಗಣ ಸ್ಥಾಪಿಸಲು ಸರ್ಕಾರ ಕ್ರಮ 


ಕೈಗೊಳ್ಳುವುದೇ; | 
ಇ) ಮಂಗಳೂರಿನಲ್ಲಿ ಕೆಕೆಟ್‌ ಆಟಿಗಾರರನ್ನು ಮಂಗಳೂರಿನಲ್ಲಿ ಕ್ರಿಕೆಟ್‌ ಆಟಗಾರರನ್ನು 
ಪ್ರೋತ್ಸಾಹಿಸಲು ಮತ್ತು ತರಬೇತಿಗೊಳಿಸಲು |! ಪ್ರೋತ್ಸಾಹಿಸಲು ಮತ್ತು ತರಬೇತಿಗೊಳಿಸಲು 


ಇಲಾಖಾ ವತಿಯಿಂದ ಟರ್‌ ಕ್ರಿಕೆಟ್‌ | ಇಲಾಖಾ ವತಿಯಿಂದ ಟರ್ಫ್‌ ಕ್ರಿಕೆಟ್‌ ಪಿಚ್‌ನ್ನು 
ಪಿಚ್‌ನ್ನು ಅಳವಡಿಸಲು ಇಲಾಖೆ ಕ್ರಮ | ಅಳವಡಿಸುವ ಪ್ರಸ್ತಾವನೆ ಪ್ರಸ್ತುತ ಸರ್ಕಾರದ 


Re 


ಕೈಗೊಳ್ಳುವುದೇ; ಮುಂದಿರುವುದಿಲ್ಲ. 


ಈ) | ಮಂಗಳೂರು ನಗರದಲ್ಲಿ ಸ್ಪೋರ್ಟ್ಸ್‌ | ಮಂಗಳೂರು ನಗರದಲ್ಲಿ ಸ್ಪೋರ್ಟ್‌ ವಿಲೇಜನ್ನು 
ವಿಲೇಜನ್ನು ಸ್ಥಾಪಿಸಲು ಮತ್ತು ಸ್ಫೋರ್ಟ್ಸ್‌ & | ಸ್ಥಾಪಿಸುವ " ಪ್ರಸ್ತಾವನೆ ಪ್ರಸುತ ಸರ್ಕಾರದ 


ಗೇಮ್ಸ್‌ಗಳಲ್ಲಿ ವಿದ್ಯಾರ್ಥಿಗಳಿಗೆ ತರಬೇತಿ ಃ ಮುಂದಿರುವುದಿಲ್ಲ. ಮಂಗಳೂರಿನ ಮಂಗಳಾ 
ನೀಡಲು ಸರ್ಕಾರ ಯಾವೆಲ್ಲ: ಕ್ರಮ ಕ್ರೀಡಾಂಗಣದಲ್ಲಿ ಕ್ರೀಡಾಪಟುಗಳಿಗೆ ಅಥ್ಲೆಟಿಕ್ಸ್‌, 
ಕೈಗೊಳ್ಳುತ್ತಿದೆ? (ವಿವರ ಒದಗಿಸುವುದು) ವಾಲಿಬಾಲ್‌, ಭಾರ ಎತ್ತುವುದು, ಬ್ಯಾಡ್ಮಿಂಟನ್‌, 


ಬಾಸ್ಕೆಟ್‌ಬಾಲ್‌, ಸ್ಕೇಟಿಂಗ್‌, ಕಬಡ್ಡಿ ಮೊದಲಾದ 
ಕ್ರೀಡೆಗಳಲ್ಲಿ ತರಬೇತಿಯನ್ನು ನೀಡಲಾಗುತ್ತಿದೆ. 


ಸಂಖ್ಯೆ ಯುಸೇಇ 96 ಯುಸೇಭಾ 2018. 


